ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ : 06ನೇ ಮಾರ್ಚ್‌, 2020 


ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಬಗ್ಗೆ 
ಶ್ರೀ ಐವನ್‌ ಡಿ'ಸೋಜಾ (ನಾಮನಿರ್ದೇಶನ ಹೊಂದಿದವರು):- 
298 (322) ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅನ್ವಯ 2017-18, 2018-19 ಮತ್ತು 2019- 
20ರಲ್ಲಿ ಬಿಡುಗಡೆಯಾದ ಅನುದಾನವೆಷ್ಟು; ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪಾಲೆಷ್ಟು; ಬಿಡುಗಡೆಯಾದ ಹಣವೆಷ್ಟು; (ವಿವರ 
ನೀಡುವುದು) 


(ಆ) ಕೇಂದ್ರ ಸರ್ಕಾರ ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಗೆ ಅನುದಾನ ಕಡಿಮೆ 
ನೀಡಿರುವುದರಿಂದ ಈ ಉದ್ಯೋಗ ನಿರ್ವಹಿಸಿದವರಿಗೆ ಹಣ ನೀಡಿಲ್ಲ ಎಂಬ ದೂರುಗಳಿದ್ದು, ಪಾವತಿಸಲು ಬಾಕಿ ಇರುವ ಹಣವೆಷ್ಟು; 
(ವಿವರ ನೀಡುವುದು) ರಾಜ್ಯಾದ್ಯಂತ ಬಾಕಿ ಇರುವ ಹಣವೆಷ್ಟು; (ವಿವರ ನೀಡುವುದು) 


(ಇ) ಉದ್ಯೋಗ ಖಾತರಿ ಯೋಜನೆ ಅನ್ವಯ ಯಾವ ಯಾವ ಕಾಮಗಾರಿಗಳನ್ನು ಕೈಗೊಳ್ಳುವ ಅವಕಾಶ ನೀಡಲಾಗಿದೆ; (ವಿವರ 
ನೀಡುವುದು) 


(ಈ) ಈ ಯೋಜನೆ ಅನ್ವಯ ಜಿಲ್ಲೆಯೊಂದರಲ್ಲಿ ಎಷ್ಟು ಮಂದಿಗೆ "ಉದ್ಯೋಗ ಕಾರ್ಡ್‌" ನೀಡಬೇಕೆಂದು ಷರತ್ತು ಹಾಕಲಾಗಿದೆ; 
(ಜಿಲ್ಲಾವಾರು ವಿವರ ನೀಡುವುದು) 


(ಉ) ಕಳೆದ 3 ವರ್ಷಗಳಲ್ಲಿ ಬರಪೀಡಿತ ಪ್ರದೇಶಗಳಲ್ಲಿ ಎಷ್ಟು ಹಣವನ್ನು ಈ ಯೋಜನೆ ಅನ್ವಯ ಖರ್ಚು ಮಾಡಲಾಗಿದೆ? (ವಿವರ 
ನೀಡುವುದು) 


